ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪ್ರಶ್ನೆ ಸಂಖ್ಯೆ: 1152 (1217) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಆರ್‌.ಬಿ. ತಿಮ್ಮಾಪೂರ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ: ಸಕ್ಕರೆ ಕಾರ್ಬಾನೆಗಳ ಬಗ್ಗೆ 
(ಅ) ರಾಜ್ಯದಲ್ಲಿ ಕಾರ್ಯನಿರ್ಪಹಿಸುತ್ತಿರುವ ಸಕ್ಕರೆ ಕಾರ್ಯಾನೆಗಳ ಸಂಖ್ಯೆ ಎಷ್ಟು ; 


ಖಾಸಗಿ ಮತ್ತು ಸರ್ಕಾರಿ ಸಕ್ಕರೆ ಕಾರ್ಬಾನೆಗಳ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ಮಾಯಿತಿ 
ನೀಡುವುದು) 


(ಆ) ಈ ಪೈಕಿ ಸಾಲ ಪಡೆದಿರುವ ಸಕ್ಕರೆ ಕಾರಾನೆಗಳು ಯಾವುವು; ಈ ಕಾರ್ಬ್ಯಾನೆಗಳ 
ಮೇಲಿರುವ ಸಾಲವೆಷ್ಟು ; 


(ಇ) ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸಕ್ಕರೆ ಕಾರಾನೆಗಳು ಮತ್ತು 
ಸ್ಥಗಿತಗೊಂಡಿರುವ ಸಕ್ಕರೆ ಕಾರಾನೆಗಳ ಸಂಖ್ಯೆ ಎಷ್ಟು; 


(ಈ) ಯಾವ ಉದ್ದೇಶಗಳಿಗಾಗಿ ಈ ಕಾರ್ಯಾನೆಗಳು ಸ್ಥಗಿತಗೊಂಡಿವೆ; ಇವುಗಳ 
ಜೀಣೋದ್ದಾರಕ್ಕ ಸರ್ಕಾರ ಕ್ಯಗೊಂಡ ಕ್ರಮಗಳೇನು? 


